ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 
ದಿನಾ೦ಕ: 26-03-2021 ಪ್ರಶ್ನೆ ಸಂಖ್ಯೆ: 305(2286) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಡಾ. ವೈ. ಎ. ನಾರಾಯಣಸ್ವಾಮಿ(ಶಿಕಕರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ಮೂಲಸೌಲಭ್ಯ ಅಬಿವೃದ್ದಿ ಹಾಗೂ ಹಜ್‌ ಮತ್ತು ವಕ್ಸ್‌ ಸಜಿವರು 
ವಿಷಯ: ವಕ್ತ್‌ ಆಸ್ಲಿ ವಿವರಗಳ ಬಗ್ಗೆ 
(ಅ) ರಾಜ್ಯದಲ್ಲಿ ಒಟ್ಟಿ ಎಷ್ಟು ವಕ್ತ್‌ ಆಸ್ಲಿಗಳಿವೆ; ಎಷ್ಟು ಆಸ್ತಿಗಳನ್ನು ಲೀಸ್‌ಗೆ ನೀಡಲಾಗಿದೆ; 


ಎಷ್ಟು ಆಸ್ಲಿಗಳು ವಕ್‌ ಮಂಡಳಿಯ ನಿರ್ವಹಣೆಯಲ್ಲಿವೆ; (ಸಂಪೂರ್ಣ ಮಾಹಿತಿ 
ನೀಡುವುದು) 


(ಆ) ವಕ್ಸ್‌ ಆಸ್ಲಿ ಕಬಳಿಕೆ ತಡೆಯುವ ನಿಟ್ಟಿನಲ್ಲಿ ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು; 
(ಸಂಪೂರ್ಣ ಮಾಯಿತಿ ನೀಡುವುದು) 


(ಇ) ವಕ್ಸ್‌ ಆಸ್ಲಿ ಕಬಳಿಕೆ ವರದಿಯಲ್ಲಿ ಎದುರಿಸುತ್ತಿರುವ ಆರೋಪಿಗಳು ಯಾರು; ಎಷ್ಟು ಆಸ್ಲಿ 
ಕಬಳಿಕೆ ಮಾಡಿರುತ್ತಾರೆ? (ವಿವರಗಳನ್ನು ನೀಡುವುದು) 


